ಓಗ./50-0೧0/2515///೧೧-417/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೨ ಬೆಂಗಳೊರು, ಗುರುವಾರ, ಆಗಸ್ಟ್‌ ೨೩, ೨೦೦೭ (ಭಾದ್ರಪದ, ೧ ಶಕ ವರ್ಷ ೧೯೨೯) ಸಂಚಿಕೆ ೩೪ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಅರ್ಜನೆ ಅಧಿನಿಯಮ 4(1) ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ. ಎಸ್‌ಆರ್‌ 8/ 2004-05, ದಿನಾಂಕ:4ನೇ ಆಗಸ್ಟ್‌, 2007 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಿ'ಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ 
ಕೋಲಾರ ತಾಲ್ಲೂಕು, ಸುಗಟೂರು ಹೋಬಳಿ, ಮದನಹಳ್ಳಿ ಗ್ರಾಮದ ಸ.ನಂ.128 ರಲ್ಲಿ 0-18 ಗುಂಟೆ ಜಮೀನನ್ನು 
ಮದನಹಳ್ಳಿಯಿಂದ ಜಂಬಾಪುರ ಗ್ರಾಮಕ್ಕೆ ನಿರ್ಮಿಸುತ್ತಿರುವ ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನ ಅಗತ್ಯವಾಗಲಿವೆಯೆಂದು 
ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ 
ಅಧಿನಿಯಮ ಸಂಖ್ಯೆ: 1894 ರ 1) ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ 
ಅಧಿನಿಯಮದ ಕಲಂ 4(2)ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಸಹಾಯಕ 
ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಕೋಲಾರ, ಉಪವಿಭಾಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ 
ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಕೋಲಾರ 
ಉಪವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, 
ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮೂವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಕೋಲಾರ ಉಪವಿಭಾಗ, ಕೋಲಾರ 
ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ 
ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು, ಸದರಿ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು 


(೬೯೭) 


೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ಭಾಗ-೬ 





ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, 
ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ 
ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಕೋಲಾರ ಉಪವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ 
ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 



































ಅನುಸೂಚಿ 

ಜಿಲ್ಲೆ: ಕೋಲಾರ ತಾಲ್ತೂಕು: ಕೋಲಾರ ಹೋಬಳಿ: ಸುಗಟೂರು ಗ್ರಾಮ: ಮದನಹಳ್ಳಿ 

ಕ್ರಮ ಖಾತೆದಾರರ/ ಅನುಭವದಾರರ ಸ.ನಂ. ತರಹೆ ಅಗತ್ಯವಾದ ಮೌಲ್ಯ 

ಸಂಖ್ಯೆ ಅಥವಾ ಹಿತಾಸಕ್ತಿ ಹೊಂದಿರುವ ಅಂದಾಜು ನಿರ್ಧರಣೆ 
ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ ಎ.ಗುಂ. | ಆಕಾರ ರೂ.ಪೈ. 

2 3 4 5 6 
1. ಹನುಮಂತಪ್ಪ ಬಿನ್‌ 128 ಖುಷ್ಟಿ 0-18 0-36 
ದೊಡ್ಡನಂಜುಂಡಪ್ಪ 
(ಒಟ್ಟು ಹದಿನೆಂಟು ಗುಂಟೆ ಮಾತ್ರ) 

ಜಿಲ್ಲಾಧಿಕಾರಿಗಳು, 

ಹಿ.ಆರ್‌. 298 ಕೋಲಾರ ಜಿಲ್ಲೆ, ಕೋಲಾರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ನಂ. ಎಲ್‌ಎನ್‌ಡಿ. ಸಿಆರ್‌.103/ 2006-07, ದಿನಾಂಕ:12ನೇ ಜುಲೈ, 2007 
ವಿಷಯ: ಶಿಡ್ಲಘಟ್ಟ ತಾಲ್ಲೂಕು ಕಸಬಾ ಹೋಬಳಿ ಬಚ್ಚಹಳ್ಳಿ ಗ್ರಾಮದ ಸ.ನಂ.4 ರಲ್ಲಿನ 0-11 ಗುಂಟೆ ಜಮೀನನ್ನು 
ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ರವರಿಗೆ ಮಂಜೂರು ಮಾಡುವ ಉದ್ದೇಶಕ್ಕಾಗಿ 
ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ, ಸದರಿ ಶೀರ್ಷಿಕೆಯಿಂದ ತಗ್ಗಿಸಿ ಮುಂದಿನ ಕ್ರಮ ಕೈಗೊಳ್ಳುವ 
ವಿಚಾರ. 
ಉಲ್ಲೇಖ: ಸರ್ಕಾರದ ಪತ್ರ ಕ್ರಮಾಂಕ: ಆರ್‌.ಡಿ. 43 ಎಲ್‌ಜಿಕೆ 2007, ದಿನಾ೦ಕ:09.05.2007. 
ಅಧಿಸೂಚನೆ 
94ನೇ ನಿಯಮ 68(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ "ಖರಾಬು ಕುಂಟೆ” ಜಮೀನು 
ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಈಗ ಕರ್ನಾಟಕ 
ಭೂಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಉಲ್ಲೇಖದ ಸರ್ಕಾರದ ಪತ್ರದಂತೆ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಆದ ನನಗೆ 
ಪ್ರತ್ಯಾಯೋಜನೆಗೊಂಡಿರುವುದರಿಂದ, ಸದರಿ ಅಧಿಕಾರವನ್ನು ಚಲಾಯಿಸಿ ಸದರಿ ಖರಾಬು ಕುಂಟೆಯ ಪೂರ್ತಿ ಪ್ರದೇಶವು 
ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮಾನ್ಯ ಸದರಿ “ಖರಾಬು ಕುಂಟೆ' ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ 
ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 
ಸದರಿ ಖರಾಬು ಕುಂಟೆಯ ಪೂರ್ತಿ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ 
ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ 
ಯಾವನೇ ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಭತ್ತು 
ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು 
ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ 
ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ಮತ್ತು 
ಆಕ್ಷೇಪಣೆಗಳನ್ನು ಮತ್ತು ಕ್ರೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ - ಕೋಲಾರ 
ತಾಲ್ಲೂಕು - ಶಿಡ್ಲಘಟ್ಟ 
ಹೋಬಳಿ - ಕಸಬಾ 


ಗ್ರಾಮ - ಬಚ್ಚಹಳ್ಳಿ 
ಜ್‌ 


ಹು 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ರ್ರ್‌ 





ಸ.ನಂ.4ರ "ಖರಾಬು ಕುಂಟೆ' ಜಮೀನು ವಿಸ್ತೀರ್ಣ 0-11 ಗುಂಟೆಗೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ 
ಪ್ರಸಾಪಿಸಲಾಗಿದೆ. 


ಹ 


ಚೆಕ್ಕುಬಂದಿ 
ಪೂರ್ವಕ್ಕೆ : ನಾರಾಯಣಮ್ಮ 
ಪಶ್ಚಿಮಕ್ಕೆ : ಗ್ರಾಮಠಾಣ ಮತ್ತು ಬಿ.ಕೆ. ಚಂಗಲ್‌ರಾವ್‌ 
ಉತ್ತರಕ್ಕೆ : ಬಿ.ಕೆ. ಚಂಗಲ್‌ರಾವ್‌ 
ದಕ್ಷೀಣಕ್ಕೆ : ಗ್ರಾಮ ಠಾಣ. 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 299 ಕೋಲಾರ ಜಿಲ್ಲೆ, ಕೋಲಾರ. 


ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ 
ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌2/ 2001-02, ದಿನಾಂಕ:19ನೇ ಏಪ್ರಿಲ್‌, 2006 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಕಲಂ 17ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 
1894ರ ಕೇಂದ್ರ ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2)ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನು ಒಂದು 
ಸಾರ್ವಜನಿಕ ಉದ್ದೇಶಕ್ಕಾಗಿ ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು, ವೇಮಗಲ್‌ ಹೋಬಳಿ ಬೆಳಮಾರನಹಳ್ಳಿ, ಭುವನಹಳ್ಳಿ. 
ಕೊರಟಿಮಲ್ಲಾಂಡಹಳ್ಳಿ ಗ್ರಾಮಗಳ ಹಲವಾರು ಸ.ನಂ.ಗಳಲ್ಲಿ 2.10 ಎಕರೆ ಜಮೀನನ್ನು ಲೋಕೋಪಯೋಗಿ ಇಲಾಖೆಗೆ ರಸ್ತೆ 
ಅಭಿವೃದ್ಧಿಗಾಗಿ ಸಹಾಯಕ ನಿರ್ವಾಹಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ, ಕೋಲಾರ ರವರಿಗೆ 
ಬೇಕಾಗಿರುವುದರಿ೦ದ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (1ರ ರೀತ್ಯಾ ಕೆಳಕಂಡ 
ಅನುಸೂಚಿಯಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಸಲಾಗಿದೆ. 







































































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ವೇಮಗಲ್‌ ಗ್ರಾಮ: 1. ಬೆಳಮಾರನಹಳ್ಳಿ 
2. ಭುವನಹಳ್ಳಿ 
3. ಕೊರಟಿಮಲ್ತಾಂಡಹಳ್ಳಿ 
ಫ್ರೈ ಹೋಬಳಿ ಗ್ರಾಮ ಸ.ನಂ. ವಿಸ್ತೀರ್ಣ ತರಹೆ | ಆಕಾರ ವಶಪಡಿಸಿಕೊಂಡ 
ಸಂ. ಎ.ಗುಂ. ದಿನಾಂಕ 
1. | ವೇಮಗಲ್‌ ಬೆಳಮಾರನಹಳ್ಳಿ 1/ 0.01 ಖುಷ್ಟಿ 0.05 18.02.2006 
2 1/2 0.05 ಖುಷ್ಟಿ 0.30 18.02.2006 
0.01 RPK 
0.06 
೨; 1/2ಬಿ 0.05 ಖುಷ್ಕಿ 0.25 18.02.2006 
0.02 RPK 
0.07 
4. 1/3 0.05 ಖುಷ್ಟಿ 0.28 18.02.2006 
0.02 RPK 
0.07 
5. 2/ 0.01 ಖುಷ್ಟಿ 0.05 18.02.2006 
6. 2/2 0.02"; ಖುಷ್ಟಿ 0.13 18.02.2006 
7. | ವೇಮಗಲ್‌ ಭುವನಹಳ್ಳಿ 1] 0.05 ಖುಷ್ಟಿ 0.20 18.02.2006 
8. 12 0.03 ಮುಷ್ತಿ 0.15 18.02.2006 
9. 13/1 0.112 ಖುಷ್ಟಿ 0.06 18.02.2006 
10. 13/2 0.08 ಖುಷ್ಟಿ 0.32 18.02.2006 
0.01 RPK 
0.09 
11, 14/1 0.05 ಮುಷ್ಮಿ 0.20 18.02.2006 
12. 14/2 0.03 ಖುಷ್ಟಿ 0.12 18.02.2006 
































೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ಭಾಗ-೬ 





























ಕ್ರ. ಹೋಬಳಿ ಗ್ರಾಮ ಸ.ನಂ. ವಿಸ್ತೀರ್ಣ ತರಹೆ | ಆಕಾರ ವಶಪಡಿಸಿಕೊಂಡ 
ಸಂ. ಎ.ಗುಂ. ದಿನಾಂಕ 
13. | ವೇಮಗಲ್‌ ಕೊರಟಿಮಲ್ಲಾಂಡ 81/1 0.07 ಖುಷ್ಟಿ 0.28 18.02.2006 
14. ಹಳ್ಳಿ 82/1 0.08 ಖುಷ್ಟಿ 0.32 18.02.2006 
15, 83 0.11 ಖುಷ್ಟಿ 0.44 18.02.2006 
0.03 RPK 
0.14 
16. 84 0.08 ಖುಷ್ಟಿ 0.32 18.02.2006 
0.02 RPK 
0.10 
































ಒಟ್ಟು 2-10 (ಎರಡು ಎಕರೆ ಹತ್ತು ಗುಂಟೆ) ಮಾತ್ರ 
ಸಹಾಯಕ ಕಮೀಷನರ್‌ 
ಪಿ.ಆರ್‌. 300 ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪವಿಭಾಗ. 
ಎಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ವಿ.ವಿ. ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, 
ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಕಲಂ 16(2)ರ ಅನ್ವಯ ಅಧಿಸೂಚನೆ ಪ್ರಕರಣದ ಸಂಖ್ಯೆ: 
ಎಲ್‌ಎಕ್ಕೂ ಎಸ್‌ಆರ್‌ 2: 2005-06 ದಿನಾಂಕ:1ನೇ ಆಗಸ್ಟ್‌, 2007 
ಕರ್ನಾಟಕ ಅಧಿನಿಯಮ 1804ರ ಅನ್ವಯ ಕಲಂ 16ರ ಉಪಪ್ರಕರಣ (2)ರ ಮೇರೆಗೆ ಈ ಮುಂದಿನ 
ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಶ್ರೀ ಶ್ರೀನಿವಾಸ ಎಜುಕೇಷನ್‌ ಅಂಡ್‌ 
ಚಾರಿಟಬಲ್‌ ಟ್ರಸ್ಟ್‌ ಪರವಾಗಿ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು ಅಧಿಕೃತವಾಗಿ ಸದರಿ ಭೂ ಸ್ವಾಧೀನದ ಅಧಿನಿಯಮ 
ಪ್ರಕರಣ 16 ಉಪಪ್ರಕರಣ (3) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರಿಗೂ, ಸಂಬಂಧಿಸಿದವರ ತಿಳುವಳಿಕೆಗಾಗಿ 
ಅಧಿಸೂಚನೆ ನೀಡುವ ಮೂಲಕ ಪ್ರಕಟಿಸಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು: ಬೆ೦ಗಳೂರು ಉತ್ತರ ಹೋಬಳಿ: ಯಶವಂತಪುರ ಗ್ರಾಮ: ಚಿಕ್ಕಸಂದ್ರ 
ಕ್ರ. ಕಡತದ ಸಂಖ್ಯೆ ಸರ್ವೆ ನಂ. ವಿಸ್ತೀರ್ಣ ವಶಪಡಿಸಿಕೊಂಡ ದಿನಾಂಕ 
ಸಂ. 
1, ಎಲ್‌ಎಕ್ಕೂ ಎಸ್‌ಆರ್‌ 2: 2005-06 14:5ಬಿ 3-22 03.04.2007 
0-02 
3-24 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 305 ಬೆ೦ಗಳೂರು. 


ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ ಎಸ್‌ಆರ್‌3/ 2000-01, ದಿನಾ೦ಕ:22ನೇ ಆಗಸ್ಟ್‌, 2007 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಕಲಂ 17ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 
1894ರ ಕೇಂದ್ರ ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2)ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನುಗಳು ಒಂದು 
ಸಾರ್ವಜನಿಕ ಉಪಯೋಗಕ್ಕಾಗಿ ಅಂದರೆ ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನಪಡಿಸಿಕೊಳ್ಳಲು ಕೋಲಾರ ತಾಲ್ಲೂಕು ವಕ್ಕಲೇರಿ 
ಹೋಬಳಿಗೆ ಸೇರಿದ ಮುದುವತ್ತಿ ಮತ್ತು ಜಂಗಾಲಹಳ್ಳಿ ಗ್ರಾಮಗಳ ಈ ಕೆಳಕಂಡ ಜಮೀನುಗಳನ್ನು ಕಾರ್ಯಪಾಲಕ 
ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಕೋಲಾರ ರವರಿಗೆ ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂ 
ಸ್ವಾಧೀನ ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ («1ರ ರೀತ್ಯಾ ಕೆಳಕಂಡ ಅನುಸೂಚಿಯಂತೆ ಜಮೀನುಗಳನ್ನು 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ೭೦೧ 






































































































































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ವಕ್ಕಲೇರಿ ಗ್ರಾಮ: 1. ಮುದುವತ್ತಿ 
2. ಜಂಗಾಲಹಳ್ಳಿ 
ಸ್ರ ಹೋಬಳಿ ಗ್ರಾಮ ಸ.ನಂ. ತರಹೆ ವಿಸ್ತೀರ್ಣ ಆಕಾರ | ವಶಪಡಿಸಿಕೊಂಡ 
ಸಂ. ಎ.ಗುಂ. ದಿನಾಂಕ 
1 2 3 4 5 6 7 8 
1, ವಕ್ಕಲೇರಿ ಮುದುವತ್ತಿ 113/ ಮುಷ್ತಿ 0.0% 0.02 30.06.2003 
2: 113/2 ಮುಷ್ಟಿ 0.01% 0.01 30.06.2003 
3. 112 ಖುಷ್ಟಿ 0.0% 0.02 30.06.2003 
4. 111/2 ಭಾಗಾಯ್ತು | 0.0" 0.03 30.06.2003 
5, 111/1 ಭಾಗಾಯ್ತು 0.01/2 0.05 30.06.2003 
6. 117/1 ಮುಷ್ತಿ 0.0% 0.01 30.06.2003 
ಕೆ 117/2 ಮುಷ್ಠಿ 0.01 0.04 30.06.2003 
೪, 105/3 ಮುಷ್ಕಿ 0.02 0.08 30.06.2003 
0.01 RPK 
0.03 
9. 118/1 ಖುಷ್ಟಿ 0.05 0.18 30.06.2003 
0.01 RPK 
0.06 
10. 118/2 ಮುಷ್ಠಿ 0.05 0.17 30.06.2003 
0.01 RPK 
0.06 
11, 119/2 ಖುಷ್ಟಿ 0.10 0.43 30.06.2003 
0.03 RPK 
0.13 
12. 122 ಮುಷ್ಠಿ 0.11 0.40 30.06.2003 
13. 120/3 ಖುಷ್ಟಿ 0.07 0.35 30.06.2003 
14. 90 ಮುಷ್ಠಿ 0.02'/ 0.09 30.06.2003 
0.00'% RPK 
0.03 
15. 91 ತರಿ 0.11 0.55 30.06.2003 
16. 92 ಭಾಗಾಯ್ತು 0.02 0.11 30.06.2003 
17. 88/ಬಿ ಭಾಗಾಯ್ತು 0.06 0.30 30.06.2003 
0.01 RPK 
0.07 
18. 86/2 ತರಿ 0.02 0.10 30.06.2003 
0.02 RPK 
0.04 
19. 88/2ಬಿ ಭಾಗಾಯ್ತು 0.03 0.15 30.06.2003 
20, 86/1 ತರಿ 0.03 0.16 30.06.2003 
21. 85/1 ತರಿ 0.03 0.16 30.06.2003 








































































































೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ಭಾಗ-೬ 
1 2 3 4 5 6 7 8 
22 717/2ಎ ತರಿ 0.04 0.21 30.06.2003 
0.01 RPK 
0.05 
23. 78/1 ತರಿ 0.05 0.26 30.06.2003 
0.02 RPK 
0.07 
24. 78/2 ತರಿ 0.01 0.05 30.06.2003 
ಒಟ್ಟು 2.181 
ಜಂಗಾಲಹಳ್ಳಿ 
25. ವಕ್ಕಲೇರಿ ಜಂಗಾಲಹಳ್ಳಿ l/l ಖುಷ್ಕಿ 0.01 0.04 30.06.2003 
0.01 RPK 
0.02 
26. 1/ಬಿ ಭಾಗಾಯ್ತು 0.02 0.16 30.06.2003 
27. 1/2 ಭಾಗಾಯ್ತು 0.01 RPK 0.00 30.06.2003 
28. 45 ಖುಷ್ಟಿ 0.03 0.12 30.06.2003 
29. 44/3 ಖುಷ್ಟಿ 0.04 0.18 30.06.2003 
0.01 RPK 
0.05 
30. 16 ಖುಷ್ಟಿ 0.03 0.15 30.06.2003 
0.01 RPK 
0.04 
31. 20/1 ಮುಷ್ಠಿ 0.04 0.20 30.06.2003 
0.02 RPK 
0.06 
32. 22/ ಮುಷ್ಠಿ 0.02 0.08 30.06.2003 
0.01 RPK 
0.03 
33. 23 ಖುಷ್ಟಿ 0.03 0.12 30.06.2003 
0.01 RPK 
0.04 
34. 24/4 ಮುಷ್ಠಿ 0.02 0.08 30.06.2003 
0.01 RPK 
0.03 
35. 24/2 ಖುಷ್ಟಿ 0.03 0.27 30.06.2003 
0.02 RPK 
0.05 
36. 24/1 ಮುಷ್ಠಿ 0.02 0.08 30.06.2003 
0.01 RPK 
0.03 
37. 25/2 ಮುಷ್ಠಿ 0.0% 0.02 30.06.2003 
38. 26 ಖುಷ್ಟಿ 0.04 0.13 30.06.2003 
39. 24/3 ಖುಷ್ಟಿ 0.02 0.08 30.06.2003 
































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ೭೦೩ 
































1 2 3 4 5 6 7 8 
40. 27/2 ಖುಷ್ಟಿ 0.09 0.46 30.06.2003 
0.01 RPK 
0.10 
ಒಟ್ಟು |1.13'12 
ಎರಡೂ ಗ್ರಾಮಗಳ ಒಟ್ಟು ವಿಸ್ತೀರ್ಣ 3.313 

















(ಒಟ್ಟು ವಿಸ್ತೀರ್ಣ ಮೂರು ಎಕರೆ ಮೂವತ್ತೊಂದು ಮುಕ್ಕಾಲು ಗುಂಟೆ ಮಾತ್ರ) 
ಸಹಾಯಕ ಕಮೀಷನರ್‌ 
ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪವಿಭಾಗ, ಕೋಲಾರ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ತುರು)1: 03-04, ದಿನಾಂಕ:30ನೇ ಜುಲೈ, 2007 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆಯು 
ಕಂಇ 72 ಭೂಸ್ಸಾತು 2004 ದಿನಾಂಕ:18.08.2005 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ 
ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾ೦ಕ:06.10.2005 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 
734 ರಿಂದ 736ರ ವರೆಗೆ ಭಾಗ-6ರಲ್ಲಿ ಕೊಡಗಿಹಳ್ಳಿ, ಗೋವಿಂದಘಟ್ಟ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 


ಭೂ ಸ್ವಾಧೀನ ಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


ಪಿ.ಆರ್‌. 301 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬ:ದಬ್ಬೇಘಟ್ಟ ಗ್ರಾಮ: ಕೊಡಗಿಹಳ್ಳಿ, ಗೋವಿಂದಘಟ್ಟ 
ಕ್ತ |600ರಂತೆ ಪ್ರಕಟವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
ಸಂ. 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ಮೀರ್ಣ 
1 2 3 4 5 6 1 
ಘೋಷ್ಟಾರೆ 
ಕ. | ಗ್ರಾಮ | ಖುಷ್ಕಿ ಭಾಗಾಯ್ತು| ಖರಾಬ್‌ ಒಟ್ಟು ಕ. ಗಾಮ ಖುಷ್ಕಿ |ಭಾಗಾಯ್ತು |ಖರಾಬ್‌| ಒಟ್ಟು 
ಸಂ. ಸಂ. 
1 _ಕೊಡಗಿಹಳ್ಳಿ1-29%  - 0-01 | 1-29 1 |ಕೊಡಗಿಹಳ್ಳಿ|1-29'), ಷಿ 0-01 |1-30'/; 
2. (ಗೋವಿಂದ | 2-10 | 0-09 0-04 2-19 2. (ಗೋವಿಂದ | 2-10 | 0-09 | 0-04 | 2-23 
ಒಟ್ಟು [3-39';| 0-09 0-05 | 4-08) ಒಟ್ಟು |3-39';| 0-09 |0-05 [4-13 












































ವಿಶೇಷ ಭೂಸ್ವಾಧೀನಾಧಿಕಾರಿ, 
ಹೇಮಾವತಿ ನಾಲಾ ವಲಯ, 
ತುಮಕೂರು. 
ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ 
ಭೂ ಸ್ವಾಧೀನ ಅಧಿನಿಯಮ 1894 ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ 2/ 2004-05, ದಿನಾಂಕ:16ನೇ ಆಗಸ್ಟ್‌, 2007 
1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಕಲಂ 17 ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ 
ಕಾಯ್ದೆ 1894ರ ಕೇಂದ್ರ ಕಾಯ್ದೆ ಪ್ರಕರಣ 16ರ ಉಪಪ್ರಕರಣ (2)ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ 
ಜಮೀನುಗಳು ಒಂದು ಸಾರ್ವಜನಿಕ ಉಪಯೋಗಕ್ಕಾಗಿ ಅಂದರೆ ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನ 
ಪಡಿಸಿಕೊಳ್ಳಲು ಕೋಲಾರ ತಾಲ್ಲೂಕು, ಹೋಳೂರು ಹೋಬಳಿಗೆ ಸೇರಿದ ಅಣ್ಣಿಹಳ್ಳಿ ಗ್ರಾಮದ ಕೆಳಕಂಡ ಜಮೀನನ್ನು 
ಕಾರ್ಯಪಾಲಕ ಅಭಿಯಂತರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ, ಕೋಲಾರ ರವರಿಗೆ 


ಪಿ.ಆರ್‌. 291 


೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೩, ೨೦೦೭ ಭಾಗ-೬ 





ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಕಾಯ್ದೆ ಪ್ರಕರಣ 16ರ ಉಪಪ್ರಕರಣ (1ರ ರೀತ್ಯಾ 
ಕೆಳಕಂಡ ಅನುಸೂಚಿಯಂತೆ ಜಮೀನುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ತೂಕು: ಕೋಲಾರ ಹೋಬಳಿ: ಹೋಳೂರು ಗ್ರಾಮ: ಅಣ್ಣಿಹಳ್ಳಿ 
ತ ಹೋಬಳಿ ಗ್ರಾಮ ಸ.ನಂ. ತರಹೆ ವಿಸ್ತೀರ್ಣ ಆಕಾರ | ವಶಪಡಿಸಿಕೊಂಡ 
ಸಂ. ಎ.ಗುಂ. ದಿನಾಂಕ 
1 2 3 4 5 6 7 8 
1, ಹೋಳೂರು ಅಣ್ಣಿಹಳ್ಳಿ 21/5 ಖುಷ್ಟಿ 0-04 0-15 19.04.2007 





























(ಒಟ್ಟು ವಿಸ್ತೀರ್ಣ ನಾಲ್ಕು ಗುಂಟೆ ಮಾತ್ರ) 
ಸಹಾಯಕ ಕಮೀಷನರ್‌ ಹಾಗೂ 
ಪಿ.ಆರ್‌. 302 ಭೂಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪವಿಭಾಗ, ಕೋಲಾರ. 
ನಮೂನೆ-27 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು 
ಪ್ರಕಟಣೆ 
ನಂ.ಎಲ್‌.ಎನ್‌.ಡಿ.ಸಿ.ಆರ್‌.(ಅ) ಸಿ.ಆರ್‌.241/ 07-08, ದಿನಾ೦ಕ:20ನೇ ಆಗಸ್ಟ್‌, 2007 

1 ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಗಳಂತೆ ಸರ್ಕಾರಿ ಕುಂಟೆ ಸರ್ಕಾರಿ ಜಮೀನಾಗಿರುತ್ತದೆ. ಅದರಂತೆ 
ಇಂಡ್ಲಬೆಲೆ ಗ್ರಾಮ ಸ.ನಂ.49ರಲ್ಲಿ 0-10 ಎ.ಗು೦. ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸಬೇಕಾಗಿರುವುದರಿ೦ದ, 
ವಿಲೇವಾರಿ ಮಾಡಲು ಉದ್ದೇಶಿಸಿದ್ದು ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. 
ಅದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯಿದೆ, 1964ರ ಕಲಂ (1) ರೀತಿಯ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ, ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಸಾರ್ವಜನಿಕ ಸ.ಕುಂಟೆ ಜಮೀನಿನಲ್ಲಿ 0-10 ಗುಂ. ಜಮೀನನ್ನು 
ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸಬೇಕಾಗಿರುವುದರಿ೦ದ ಮತ್ತು ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ 
ಸದರಿ ಜಮೀನಿನ ಮೇಲೆ ಸಾರ್ವಜನಿಕರಿಗೆ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 

2) ಆದ ಪ್ರಯುಕ್ತ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು ಅಂದರೆ 
ಸರ್ಕಾರಿ ಕುಂಟಿ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬೇಕಾಗಿರುವುದರಿಂದ ವಿಲೇವಾರಿ ಮಾಡುವುದರಿಂದ 
ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ ಲಿಖಿತ ಮೂಲಕ ಆಕ್ಷೇಪಣೆಯನ್ನು 
ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳುಹಿಸುವುದು. ನಿಗದಿತ ವೇಳೆಯನ್ನು ಮೀರಿ ಬರುವಂತಹ 
ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೇ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು 
ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಕುಂಟೆ ಜಮೀನಿನ 0-10 ಗುಂ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಕಾಯ್ದಿರಿಸಬೇಕಾಗಿರುವುದರಿಂದ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ 
ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 























ಷೆಡ್ಯೂಲ್‌ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು: ಆನೇಕಲ್‌ ಹೋಬಳಿ: ಅತ್ತಿಬೆಲೆ ಗ್ರಾಮ: ಇಂಡ್ಲಬೆಲೆ 
ಸನಂ.49 ವಿಸ್ತೀರ್ಣ 0-10 ವರ್ಗೀಕರಣ: ಸರ್ಕಾರಿ ಕುಂಟೆ 
ಮೇರೆಗಳು 
ಪೂರ್ವಕ್ಕೆ: ಬಸವರಾಜು ಪಶ್ಚಿಮಕ್ಕೆ: ಸ.ನಂ.40/1 
ಉತ್ತರಕ್ಕೆ: ಸ.ನಂ.39 & ಸ.ಕುಂಟೆ ದಕ್ಷಿಣಕ್ಕೆ: ಅತ್ತಿಬೆಲೆ ಗಡಿ 














ತಹಸೀಲ್ದಾರ್‌, 
ಪಿ.ಆರ್‌. 306 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 





